ಈಸೂರಿನಲ್ಲಿ ಬೆಳಕಿಗೆ ಬಂದಿರುವ 


ಗಡಿಪೃಷ್ಠಾಕಾರದ ದೇವಲಯದ ವಾಸ್ತು ಅನಶೇಷ' 


ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲ್ಲೂಕಿನ 
ಈಸೂರು ಹಲವು ಕಾರಣಗಳಿಂದ ಪ್ರಸಿದ್ಧವಾ ವಾಗಿರುವ 
ಒಂದು ಗ್ರಾಮ. ರಾಷ್ಟ್ರಕೂಟರ ಕಾಲದ (ಕೆ 
೮೫೦ರ ಸುಮಾರಿನ। ಶಾಸನ ಒಂದನ್ನು ರ ಇತ್ತಿ 
ಸಂಶೋಧಿಸಲಾಗಿದೆ. "ಶ್ರೀ ಅರಸರ Kms 
ಎಂಬುವನು ಕೆಲವು ಮ ನಿರ್ನಿಸಿ, 
ಅದರ ಪೂಜಾದಿಗಳಿಗೆ ದಾನ ನೀಡಿದನೆಂದು, ಈ ಶಾಸನ 
ತಿಳಿಸುತ್ತದೆ. ಪ್ರಸ್ತುತ ಶಾಸನದಲ್ಲಿ ಉಲ್ಲೇಖಿತವಾಗಿರುವ 
ದೇವಾಲಯಗಳನ್ನು ಗುರುತಿಸುವ ಸಲುವಾಗಿ ನಡೆದ 
ಸ್ಥಳ ಪರಿಶೋಧನೆಯಲ್ಲಿ ಕೆಲವು ಗಮನಾರ್ಹ 
ಸಂಗತಿ ಗಳು ಬಳಕೆಗೆ ಬಂದಿವೆ. ಈಸೂರಿನ ಸಾಂಸ್ಕೃತಿಕ 
ಹಾಗೂ ವಾಸ್ತುನಿರ್ಮಾಣ ಚಟುವಟಿಕ ಸಂಬಂಧ 
ಪಟ್ಟಂತೆ ಜಿ ಹೊರಕಿರುವ ಮಾಹಿತಿಯನ್ನು ಈ ಪ್ರಬಂಧದಲ್ಲಿ 

ವಿಶ್ಲೇಷಿಸಲಾಗಿದೆ. 


ಕೋಟಿ ಪ್ರದೇಶದಲ್ಲಿನ ಕಲ್ಲೇಶ್ವರ ದೇವಾಲಯ 


-ವಿರುವ ದಿಬ್ಬ ಇಲ್ಲಿನ ವಾಸ್ತು. ಅವಶೇಷಗಳಲ್ಲಿ 

ಗಮನರ್ಹಾವಾದ್ದು. ಇದರ ಪರಿಸರದಲ್ಲಿಯೇ ಮೇಲೆ 

ಹೇಳಿದ ಶಾಸನ ದೊರಕಿರುವುದು. ಈ ದಿಬ್ಬದಲ್ಲಿ 

ಗಜಸೃಷ್ಮಾಕಾರದ  ತಲನಿನ್ಯಾಸನಿರುವ ಪ್ರಾಚೀನ 
* ಸಾರಾಂಶ 

ಇತಿಹಾಸ ದರ್ಶನ 


ಎಂ.ನಿ, ನಿಶ್ಚೇಶ್ವರ್‌ 
ಸಿ.ಎಸ್‌. ಶೇಷಾದ್ರಿ 


ದೇವಾಲಯವೊಂದರ ಅವಶೇಷ ಬಜಿಳಕಿಗೆ ಬಂದಿದೆ. 
ಅಧಿಷ್ಠಾನದವರೆಗೆ ಮಾತ್ರ ಉಳಿದಿರುವ ಈ ದೇಗುಲ 
ಕನಿಷ್ಠ ಮೂರುಸಲ ಪುನರ್ನಿರ್ಮಿತವಾದಂತೆ ಕಂಡು 
ಬರುತ್ತದೆ. ಮೊದಲಿಗೆ ಜಂಬಿಟ್ಟಿ ಗೆಯಿಂದ, ನಂತರ 
ಸುಟ್ಟಿ ಇಟ್ಟಿಗೆಗಳಿಂದ ಕಟ್ಟ ಲಾದ ” ದೇವಾಲಯಕ್ಕೆ 
ತರುಪಾಯದಲ್ಲಿ ಅಲಂಕೃತ ತ ಶಿಲಾಭಾಗಗಳ 
ಹೊದಿಕೆಯನ್ನು. ನೀಡಿರಬೇಕು. ಶಾಸಾನಾಧಾರದ 
ಮೇಲೆ. ಈ ಮೂರು ನಿರ್ಮಾಣಕಾರ್ಯಗಳು 
ಕ್ರಮವಾಗಿ ರಾಸ್ಟ್ರಕೂಟಪೂರ್ವ (ಕದಂಬ 7), 
ರಾಷ್ಟ್ರಕೂಟ ಹಾಗೂ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ 
ನಡೆದಿರಬಹುಜೆಂದು ಊಹಿಸಬಹುದು. 


ಕರ್ನಾಟಕದಲ್ಲಿರುವ ಕೆಲವೇ ಗಜಸೃಷ್ಮಾ ಕಾರದೆ 


ದೇವಾಲಯಗಳಲ್ಲಿ ಒಂದಾಗಿರುವ ಈಸೂರಿನ ಈ 
ದೇವಾಲಯದ ತಲನಿನ್ಯಾಸ, ಊರ್ಧ್ವವಿನ್ಯಾಸ, 
ಶಿಲ್ಪಗಳು ಮತ್ತು ಅದೇ ಸ್ಥಳದಲ್ಲಿ ದೊರೆತಿರುವ 
ಶಾಸನ ಮತ್ತಿತರ ಸಾ ಇಂಸ್ಕೃತಿಕ ಅವಶೇಷಗಳ 
ಸ್ಥೂಲ [ವಿವರಣೆಯನ್ನು ಇಲ್ಲಿ ಮೊದಲಬಾರಿಗೆ 
ಮಂಡಿಸಲಾಗಿದೆ. 

೫೯ 


ಈ ಸಂಶೋಧನೆಯಿಂದ ಒಟ್ಟಿ ನಲ್ಲಿ ಎರಡು 
ಮುಖ್ಯ ಸಂಗತಿಗಳು ಜೆಳೆಕಿಗೆ ಬಂದಂತಾಗುತ್ತದೆ. 
೧ ಈಸೂರಿನ ಐತಿಹಾಸಕ್ಕೆ ಕನಿಷ್ಠ ಕದಂಬರ ಕಾಲದಷ್ಟು 
ಪ್ರಾಚೀನತೆ ದೊರೆಯುತ್ತದೆ. ಮತ್ತು ೨ ಶತೆವಾಹನ, 
ಚುಟು ಕಾಲದಲ್ಲಿ ಕರ್ನಾಟಕದಲ್ಲಿ ನಿರ್ಮಿಸಲಾರಂಭವಾದ 
ಗಜಸೃಷ್ಮಾಕಾರ ತಲವಿನ್ಯಾಸದ ಮಂದಿರಗಳು ಬಾದಾಮಿ 
ಚಾಲುಕ್ಯ ಹಾಗೂ ತದನಂತರ ಕರಾವಳಿ ಪ್ರದೇಶದಲ್ಲಿ 


40 


ಮಾತ್ರ ಹೆಚ್ಚು ಪರಿಚಿತವಾಗಿದ್ದು ದರ ಜೊತೆಗೆ ನಡುವಣ 
ಮಲೆನಾಡು ಪ್ರಾ ೦ತದಲ್ಲಿಯೂ ಕನಿಷ್ಕ ೧೧-೧೨ನೆಯೆ 
ಶತಮಾನದವರೆಗೂ ಪ್ರಚಲಿತವಾಗಿದ್ದವು. ಈ 
ಗೆಜಪೃಷ್ಮಾಕಾರದ ಇನ್ನೊಂದು ಸುಧಾರಿತ ರೂಪದಲ್ಲಿ 
ಶೃಂಗೇರಿಯ ವಿದ್ಯಾಶಂಕರ ದೇವಾಲಯದ ದೀರ್ಥವೃತ್ತ | 
ತಲನಿನ್ಯಾಸ ರೂಪುಗೊಂಡಿರುವ ಸಾಧ್ಯತೆ ಇದೆಯೆಂದು 
ತಿಳಿದುಬರುತ್ತದೆ. 


ಇತಿಹಾಸ ದರ್ಶನ 


